ಈ 
ಕರ್ನಾಟಿಕ ವಿಧಾನ ಪರಿಷತ್ತು 
1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 954(1284) 
2  ಸದಸ್ಯರಹೆಸರು ಶ್ರೀ ಎನ್‌. ಅಪ್ಸಾಜಿಗೌಡ(ಸ್ನಳೀಯ 
ಸಂಸ್ಥೆಗಳ ಕೇತು) 
3. ಉತ್ತರಿಸಬೇಕಾದ ದಿನಾಂಕ 15.03.2021. 
4 ಉತ್ತರಿಸಬೇಕಾದ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು 
EN ಪುಶ್ನೆಗಳು ಉತ್ತರಗಳು 
|ಸಂ _ 
(ಅ) | 2018-19 ನೇ ಸಾಲಿನ ಬಜೆಟ್‌ ನಲ್ಲಿ ಬಂದಿದೆ. 
ಮಂಡ್ಯ ವೈದ್ಯಕೀಯ ವಿಜ್ಞಾನ 
ಸಂಸ್ಥೆಯನ್ನು ' ಮೇಲ್ಲರ್ಜಿಗೇರಿಸಲು 2018-19ನೇ ಸಾಲಿನ ಆಯವ್ಯಯ 
30 ಕೋಟಿ ಘೋಪಣೆಯಾಗಿ ಈ ಪೈಕಿ |! ಘೋಪಣೆಯನ್ವಯ ಮಂಡ್ಯ ವೈದ್ಯಕೀಯ 
ಪ್ರಸ್ತುತ 10 ಕೋಟಿ | ವಿಜ್ಞಾನಗಳ ಸಂಸ್ಥೆ (ಬತ) ಬೋಧಕ ಆಸ್ಪತ್ರೆಯನ್ನು 
ಬಿಡುಗಡೆಯಾಗಿದ್ದರೂ ಈ ಸಂಬಂಧ | 550 ರಿಂದ 800 ಹಾಸಿಗೆಯ ಸಾಮರ್ಥ್ಯಕ್ಕೆ 
ಯಾವುದೇ ಕಾಮಗಾರಿ | ಮೇಲ್ಬರ್ಜಿಗೇರಿಸುವ ಸಂಬಂಧ ರೂ.2000 ಕೋಟಿಗಳ 
ಕೈಗೊಳ್ಳದಿರುವುದು ಸರ್ಕಾರದ | ವೆಚ್ಚದಲ್ಲಿ ಸಿವಿಲ್‌ ಕಾಮಗಾರಿಯನ್ನು ಕೈಗೊಳ್ಳಲು 
ಗಮನಕ್ಕೆ ಬಂದಿದೆಯೇ ಹಾಗೂ ರೂ.100 ಕೋಟಿಗಳ ವೆಚ್ಚದಲ್ಲಿ 
(ಆ) | ಬಂದಿದ್ದಲ್ಲಿ, ಸದರಿ. | ಉಪಕರಣಗಳನ್ನು ಖರೀದಿಸಲು ಸರ್ಕಾರದ ಆದೇಶ 
ಕಾಮಗಾರಿಯನ್ನು ಯಾವಾಗ | ಸಂಖ್ಯೆ:ಆಕುಕ 318 ಎಂಪಿಎಸ್‌ 2019(1) 
ಪ್ರಾರಂಭಿಸಲಾಗುವುದು; ಬಿನಾ೦ಕ:28.02.2019 ರಲ್ಲಿ ಅನುಮೋದನೆ 
ನೀಡಲಾಗಿದ್ದು, ಸಿವಿಲ್‌ ಕಾಮಗಾರಿಗಳನ್ನು ಕೈಗೊಳ್ಳಲು 
ಸರ್ಕಾರದ ಆದೇಶ ಸಂಖ್ಯೆ:ಆಕುಕ 318 ಎಂಪಿಎಸ್‌ 
20192) ದಿನಾಂ೦ಕ:28.02.2019 ರಂದು ರೂ.1000 
(ಇ) | ಈ ಬಗ್ಗೆ ಸರ್ಕಾರದ ಮುಂದಿನ | ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 
"| ಕ್ರಮವೇನು? 
: ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ 
ಚೋಧಕ ಆಸ್ಪತ್ರೆಯನ್ನು ಮೇಲ್ದರ್ಜಿಗೇರಿಸುವ 


; ಅತಿಕ್ರಮಣಗೊಂಡಿರುವ 


ಸಲಬಲಧೆ ಮಿಮ್ಸ್‌ , ಮಂಡ್ಯ ಸಂಸ್ಥೆಯ ವಿವಿಧ 
ವಿಭಾಗಗಳ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರುಗಳ 
ತಂಡವು ಮೈಸೂರು ಮತ್ತು ಬೆಂಗಳೂರಿನಲ್ಲಿರುವ 
ಟ್ರಾಮಾಕೇರ್‌ ಸೆಂಟರ್‌ಗಳಿಗೆ ಭೇಟಿ ನೀಡಿ; ಅಲ್ಲಿಯ 
ಮೂಲಭೂತ ಸೌಕರ್ಯ ಮತ್ತು ವಿವಿಧ ಸೌಲಭ್ಯಗಳ 
ಬಗ್ಗೆ ಅಧ್ಯಯನ ನಡೆಸಿರುತ್ತಾರೆ. 


ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ ಸೇರಿದ 
ಜಾಗವನ್ನು ಸ್ಮಂ ನಿವಾಸಿಗಳು ಅತಿಕ್ರಮಣ ಮಾಡಿದ್ದು, 
ಸದರಿ ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ, 
ಜಾಗವನ್ನು ಮಿಮ್ಸ್‌ ಸಂಸ್ಥೆಗೆ ; 


AUN 


ಹಸ್ತಾಂತರಿಸಬೇಕೆಂದು ಕೋರಿ ಪ್ರೀ ಜಿಟಿ 
ರವೀಂದ್ರಕುಮಾರ್‌ ಇವರು ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿ ರಿಟ್‌ ಪಿಟಿಪಸ್‌ 


ಸಂಖ್ಯೆ:14537/2010ನ್ನು ದಾಖಲಿಸಿರುತ್ತಾರೆ. 


ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು 
ಕಾಲಮಿತಿಯನ್ನು ನಿಗದಿಪಡಿಸಿರುವುವರಿಂದ 
ಅತಿಕ್ರಮಣಗೊಂಡಿರುವ ಜಾಗವನ್ನು ತೆರವುಗೊಳಿಸಿ 
ಮಿಮ್ಮ್‌ ಸಂಸ್ಥೆಗೆ ಹಸ್ತಾಂತರಿಸಲು ಕಾನೂಸು ರೀತ್ಯಾ 
ತುರ್ತು ಕ್ರಮವಹಿಸುವಂತೆ ಹಾಗೂ ಕೈಗೊಂಡ ಕ್ರಮದ 
ವರದಿಯನ್ನು ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು, ಮಂಡ್ಯ 
ಜಿಲ್ಲೆ, ಮಂಡ್ಯ ಮತ್ತು ಆಯುಕ್ತರು, ಕರ್ನಾಟಕ 
ಕೊಳಚೆ ನಿರ್ಮೂಲನ ಮಂಡಳಿ ಹಾಗೂ 
ಕಾರ್ಯವನಿರ್ವಾಹಕ ಅಭಿಯಂತರರು, " ಕರ್ನಾಟಕ 
'! ಕೊಳಚೆ ನಿರ್ಮೂಲನ ಮಂಡಳಿ ಇವರಿಗೆ 
ಸರ್ಕಾರದಿಂದ ಸೂಚಿಸಲಾಗಿರುತ್ತದೆ. 


ರಿಟ್‌ ಪಿಟಿಪನ್‌ ಸಂಖ್ಯೆ:14537/2010ರಲ್ಲಿ ಮಾನ್ಯ 
ನ್ಯಾಯಾಲಯವು ನೀಡಿದ ಆದೇಶವನ್ನು | 
ಕಾಲಮಿತಿಯಲ್ಲಿ ಜಾರಿ ಮಾಡದೇ ಇರುವುದರ ವಿರುದ್ಧ 
ಶ್ರೀ ಇ.ಟಿ. ರವೀಂದಕುಮಾರ್‌ ಇವರು ಮಾನ್ಯ ಉಚ್ಛ 
ನ್ಯಾಯಾಲಯದಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣ 
ಸಂಖ್ಯೆ: 1343/2018(ಸೀವಿಲ್‌) ನ್ನು "ಸಹ 
ದಾಖಲಿಸಿರುತ್ತಾರೆ. 


ಈಗಾಗಲೇ ಸ್ಲಂ ನಿವಾಸಿಗಳಿಗೆ ವಸತಿ ಸೌಕರ್ಯ 
ಕಲ್ಲಿಸಲು ೦6ಆರುಃ ಎಕರೆ ಜಾಗದಲ್ಲಿ ಮನೆಗಳ 
ನಿರ್ಮಾಣ ಕಾಮಗಾರಿಯು ಶೇ 8 ರಷ್ಟ 
ಮುಕ್ತಾಯಗೊಂಡಿದ್ದು, ಪೂರ್ಣ ಪ್ರಮಾಣದ 
ಮನೆಗಳನ್ನು 06 ತಿಂಗಳಲ್ಲಿ ನಿರ್ಮಿಸಿ ನಂತರ ಸಂ 
ನಿವಾಸಿಗಳನ್ನು ತರೆವುಗೊಳಿಸಿ ' ಅತಿಕ್ರಮಣಕ್ಕೆ 
ಒಳಗಾಗಿರುವ ಸ್ಲಂ ಪ್ರದೇಶವನ್ನು ಮಿಮ್ಸ್‌ ಮಂಡ್ಯ 
ಸಂಸ್ಥೆಗೆ ಹಸ್ತಾಂತರಿಸಲಾಗುವುದೆಂದು |: 
ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಮಂಡ್ಯ ಇವರು 
ತಿಳಿಸಿದ್ದು, ಈ ಸಂಬಂಧ ದಿನಾ೦ಕ:12.02.2021ರಂದು 
ಸಭೆ ನಡೆಸಿರುತ್ತಾರೆ. ಕರ್ನಾಟಿಕ ಕೊಳಚೆ ನಿರ್ಮೂಲನ 
ಮಂಡಳಿಯು ಮಾನ್ಯ ಉಚ್ಚ್‌ ನ್ಯಾಯಾಲಯದ ಮುಂದೆ 
ರಿಟ್‌. ಅರ್ಜಿ ಸಂಖ್ಯೆ:14537/2010ರ ಪ್ರಕರಣದಲ್ಲಿ 
ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿ ಸುಂ ನಿವಾಸಿಗಳ 
ಪುನರ್ವಸತಿಗಾಗಿ . ಬೇರೆಡೆ ನಿರ್ಮಿಸಲಾಗುತ್ತಿರುವ 
ವಸತಿಗಳು ಇನ್ನೂ ಪೂರ್ಣಗೊಂಡಿಲ್ಲದ ಕಾರಣದಿಂದ 
ಹಾಗೂ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲು 
ಅಗತ್ಯವಿರುವ ಅನುದಾನವು ಬಿಡುಗಡೆಗೊಂಡಿಲ್ಲದ 
ಕಾರಣ, ಸದರಿ ಅನುದಾನವು ಬಿಡುಗಡೆಗೊಂಡ ನಂತರ 
18 ತಿಂಗಳುಗಳಲ್ಲಿ ವಸತಿಗೃಹಗಳನ್ನು ನಿರ್ಮಾಣ 
ಮಾಡುವುದಾಗಿ ತಿಳಿಸಿರುತ್ತಾರೆ. 


ಈ ಹಿನ್ನಲೆಯಲ್ಲಿ ಅತಿಕ್ರಮಣಗೊಂಡ ಜಾಗವು 
ಮಂಡ್ಯ, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗೆ 
ವರ್ಗಾವಣೆಗೊಂಡ ನಂತರ ಮಿಮ್ಸ್‌ ಬೋಧಕ 
ಆಸ್ಪತ್ರೆಯನ್ನು -  ಮೇಲ್ಯರ್ಜಿಗೇರಿಸುವ ಸಿವಿಲ್‌ 
ಕಾಮಗಾರಿಯನ್ನು ಆರೋಗ್ಯ ಮತ್ತು ಕುಟುಂಬ 


ಕಲ್ಯಾಣ ಇಲಾಖೆ, ಇಂಜಿನಿಯರಿಂಗ್‌ ವಿಭಾಗದ 
ವತಿಯಿಂದ ' ಕೈಗೊಳ್ಳಲು . ಕ್ರಮವಹಿಸಲಾಗುವುದು 
ಹಾಗೂ ಪೀಠೋಪಕರಣ / ಉಪಕರಣಗಳ: ಖರೀದಿಗೆ 
ಟಿಂಡರ್‌ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗುವುದು. 


ಸಂಖ್ಯೆ: ಎ೦ಇಡಿ 183 ಎಂಪಿಎಸ್‌ 2021 


2A 
ಹಾತಸುಧಾಕಕಾ 
ವೈದ್ಯಕೀಯ ಶಿಕ್ಷಣ ಸಚಿವರು - 


